*: 4) ಉತ್ಪರಿಸುವವರು 


ಕರ್ನಾಟಕ ವಿಧಾನ ಪರಿಷತ್ತ 


1) ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 1564 
2) ಸದಸ್ಯರ ಹೆಸರು : ಶ್ರೀ ಎಸ್‌. ರವಿ (ಸ್ಥಳೀಯ ಸಂಸ್ಥೆಗಳ ಕ್ಷೇತ 
3) ಉತ್ತರಿಸುವ ದಿನಾಂಕ: ; 18-03-2021 


: ಮಾನ್ಯ ಮುಖ್ಯಮಂತ್ರಿಗಳು ' ರ 


5 T r 
ಸಂ. ಪಶ್ನೆ pS ಉತ್ತರ 
ಅ) [ಪಸ ಕಂದ್ರ ಸರ್ಕಾರದಿಂದ `` ರಾಜ್ಯಕ್ಕಿ ಪತ ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕಿ ಬರಜೇಕಾಗಿರು 


ಬರಬೇಕಾಗಿರುವ G8T ಪರಿಹಾರ ಮೊತ್ತವೆಷ್ಟು; 


GST ಪರಿಹಾರ ಮೊತ್ತ: ರೂ.11356 ಕೋಟಿ 


ಈ 


ಸರಕು ಮತ್ತು ಸೇವಾ ತೆರಗೆ (GST) ನಷ್ಟ [ನನವರ-0ರ ಅಂತ್ಯ 
ಪರಿಹಾರದ ಅಲಭ್ಯತೆಯಿಂದಾಗಿ ಉಂಟಾಗಿರುವ | ಸ್ಯಾಮ ಮಾಡಿದ ಮೊತ್ತ:  ರೂ.27292 ಕೋಟಿ 
ಅದಾಯ ಕೊರತೆ ಎಷ್ಟು i. ಸ್ಪೀಕರಿಸಿದ ಮೊತ್ತ ರೂ.15936 ಕೋಟಿ 
(ನಷ್ಟ ಪರಿಹಾರ ರೂ.3553 ಕೋಟಿ ಮತ್ತು 
ಮ ನಷ್ಟ ಪರಿಹಾರ ಸಾಲ ರೂ.12383 ಕೋಟಿ) 
ii. ಬಾಕಿ ಇರುವ ಮೊತ್ತ ರೂ.1356 ಕೋಟಿ 
ಇ) GST Ax ಹಾಗೂ ವಿಶೇಷ ರೂಪದ ಇಂ[ಕಾತ ಸರ್ಕಾರವು2 "ಆಯ್ಕೆಗಳನ್ನು ನೀಡಿದ್ದು; ರಾಜ್ಯ 
ಪಡೆಯುವ ಬಗ್ಗೆ ಸರ್ಕಾರ ಯಾವ ವಿಧಾನವನ್ನು | ಸರ್ಕಾರವು ಆಯ್ಕೆ - 1ನ್ನು ಆಯ್ದುಕೊಂಡಿರುತ್ತದೆ. ಈ 
ಆಯ್ಕೆ ಮಾಡಿಕೊಂಡಿದೆ; ಇದರಲ್ಲಿ ಎಷ್ಟು ಸಾಲ ಆಯ್ಕೆಯ ಅನುಸಾರ ಕೇಂದ್ರ ಸರ್ಕಾರವು ಸಾಲವನ್ನು 
ಪಡೆಯುವ ಉದ್ದೇಶ ಹೊಂದಿದೆ; ಇದೆಕ್ಕೆ| ಪಡದು $ಂial Window ಮುಖಾಂತರ ರಾಜ್ಯೆ 
ಪಾವತಿಸಬೇಕಾದ ಬಡ್ಡಿದರ ಎಷ್ಟು; ಇದರಿಂದ ಒಟ್ಟು - 12,407 ಕೋಟಿ ರೂ ಗಳನ್ನು ನೀಡುತ್ತಿದೆ. ಈ 
ಬಂದ ಹಣವನ್ನು ಸರ್ಕಾರ ಯಾವ ಉದ್ದೇಶಕ್ಕೆ ಸಾಲದ ಮೇಲಿನ ಅಸಲು ಮತ್ತು ಬಡ್ಡಿಯ 
ಬಳಸಿಕೊಳ್ಳಲು ತೀರ್ಮಾನಿಸಲಾಗಿದೆ" ಹಾಗೂ | ಮರುಪಾವತಿಯ ಹೊರೆಯು ರಾಜ್ಯಗಳ ಮೇಲಿರದೇ 
ಇದರಿಂದ ಆಗುವ ಅನುಕೂಲಗಳೇನು; ಸಂಗ್ರಹವಾಗುವ ಸೆಸ್‌ ಮೊತ್ತದಿಂದ ಪಾವತಿಸಲಾಗುವುದು. 
ಕೇಂದ್ರ ಸರ್ಕಾರದಿಂದ ಬಂದ ಹಣವನ್ನು ರಾಜ್ಯದ ಏವಿಧ 
ಯೋಜನೆ / ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸಲು 
| ಖರ್ಚು ಮಾಡಲಾಗುವುದು. 
ಈ ಸಾರ ಪಡದ್ಹ್‌ ಹ ಸಾನಡ ಪೇನ ಬಡ್ಡಯನ್ನು | ಜಿ.ಎಸ್‌ಟಿ. ಸಾಲದೆ ಮೇಲಿನ ಹೊಣೆಗಾರಿಕೆಯು ರಾಜ್ಯದ 


ಸರ್ಕಾರ ತನ್ನ. ಯಾವ ಸಂಪನ್ಮೂಲದಿಂದ 
ಪಾವತಿಸಬೇಕಾಗುತ್ತದೆ ತಿಳಿಸುವುದು 


ಮೇಲಿರುವುದಿಲ್ಲ. ಈ ಸಾಲದ ಮೇಲಿನ ಅಸಲು ಮತ್ತು 
ಬಡ್ಡಿಯ ಮರುಪಾವತಿಯನ್ನು ಜಿ.ಎಸ್‌.ಟಿ. ಸೆಸ್‌ 
ಸಂಗ್ರಹಣೆಯ ಮೂಲಕ ಕೇಂದ್ರ ಸರ್ಕಾರವೇ ಭರಿಸಲಿದೆ. 


ಎ2 


ಉ) [ರಾಜ್ಯ ಸರ್ಕಾರದ್‌`ಯಣಭಾರ ಎಷ್ಟು ಲಕ್ಷ ಕೋಟಿ ರಾಜ್ಯ ಸರ್ಕಾರದ ಒಟ್ಟು ``ಯಣಭಾರ ದನಾಂಕ 
ಏರಿಕೆಯಾಗಲಿದೆ? ಈಗ | ಹಾಲಿ ಇರುವ |01.04.2020 ರಲ್ಲಿ . ರೂ.337520 . ಕೋಟಿ ಇದ್ದು, 
ಯಣಭಾರ ಎಷ್ಟು? - | ದಿನಾಂಕ 31.03.2021ಕ್ಕೆ ರೂ.398219 ಕೋಟಿ ಎಂದು 

| ಅಂದಾಜಿಸಲಾಗಿದೆ. 


ಸಂಖ್ಯೆ ಆಇ 36 ಸಿಎಸ್‌ಎಲ್‌ 2021 -- 


ಹಿಂಸೆ 
| oo A (ಬಿ;ಎಸ್‌. ಯಡೆಯೊರಪ್ಪ) 
|. ಮುಖ್ಯಮಂತ್ರಿ. 


